ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ವಸತಿ ಯೋಜನೆಯಡಿ ಇರುವ ಯೋಜನೆಗಳು 
ಶ್ರೀ ಎಸ್‌.ಎಲ್‌.ಭೋಜೇಗೌಡ (ಶಿಕ್ಷಕರ ಕೇತು) :- 


1114 (1299) ಮಾನ್ಯ ವಸತಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ವಸತಿ ಯೋಜನೆಯಡಿ ಫಲಾನುಭವಿಗಳು ಮನೆಗಳನ್ನು ಪಡೆದುಕೊಳ್ಳಲು ಇರುವ ಸರ್ಕಾರದ 
ಯೋಜನೆಗಳಾವುವು ; (ಕ್ಲೇತವಾರು ವಿವರ ನೀಡುವುದು) 


(ಆ) ಈ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ಮತ್ತು ಜನ ಸಾಮಾನ್ಯರಿಗೆ ತಲುಪಿಸಲು ಸರ್ಕಾರವು 
ಕ್ಷಿಪ್ರಗತಿಯಲ್ಲಿ ಕಾರ್ಯೋನ್ನುಖವಾಗಿದೆಯೇ ; ಹಾಗಿದ್ದಲ್ಲಿ, ಸದರಿ ಯೋಜನೆಗಳ ಲಾಭ ಪಡೆದುಕೊಂಡ 
ಫಲಾನುಭವಿಗಳೆಷ್ಟು ; 


(ಇ) ವಸತಿ ಯೋಜನೆಯಡಿ ಬರುವ ಹಲವು ಯೋಜನೆಗಳು ಜನ ಸಾಮಾನ್ಯರ ಗಮನಕ್ಕೆ ತರುವಲ್ಲಿ 
ಸರ್ಕಾರವು ಕ್ರಮ ಕೈಗೊಂಡಿದೆಯೆ; 


(ಈ) ವಸತಿ ಯೋಜನೆಗಳಲ್ಲಿ ದುರುಪಯೋಗ ಕಂಡುಬಂದಿದೆಯೆಳ; ಹಾಗಿದ್ದಲ್ಲಿ, ಈ ಯೋಜನೆಗಳನ್ನು 
ದುರ್ಲಾಭ ಮಾಡಿಕೊಳ್ಳತ್ತಿರುವವರ ವಿರುದ್ದ ಸರ್ಕಾರವು ಕಠಿಣ ಕ್ರಮ ಕೈಗೊಂಡಿದೆಯೇ ; ಹಾಗಿದ್ದಲ್ಲಿ, 
ಮುಂಬರುವ ದಿನಗಳಲ್ಲಿ ದುರ್ಲಾಭವನ್ನು ತಡೆಗಟ್ಟಿಲು ಸರ್ಕಾರವು ಕೈಗೊಳ್ಳಲಿರುವ ಕ್ರಮಗಳೇನು; 


(ಉ) ಪ್ರತಿಯೊಬ್ಬರಿಗೂ ಗೂಡನ್ನು ಒದಗಿಸುವಲ್ಲಿ ಸರ್ಕಾರವು ಕೈಗೊಳ್ಳುತ್ತಿರುವ ಕ್ರಮಗಳೇನು ; ಕಾಲಮಿತಿ 
ಎಷ್ಟು ; ಇದುವರೆವಿಗೂ ಎಷ್ಟು ಜನರಿಗೆ ಗೂಡನ್ನು ಒದಗಿಸುವಲ್ಲಿ ಸರ್ಕಾರವುಸ 


